. 


ವಲೇರಿ ಸೂನವ್ 


ಅತ್ಯಂತ 
ಶಕ್ತಿವಂತರಾರು ? 


- 


ವಲೇರಿ ಸೂಕ್ತಮ್ 


ಪ್ರತಿವಂತರಾರು? 


ಚಿತ್ರಗಳು : ವಿ.ಪ್ರಬೋವಿಚ್ 


ಪ್ರಗತಿ ಪ್ರಕಾಶನ 

ಮಾಸ್ಕೋ 


· 
中国 


) 


ಅಲ್ಯೂಷಸದಾ ಅಂತೋನನಿಗೆ ವಿವಿಧ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕುತ್ತಾನೆ. 
“ ಇಲ್ಲಿಂದ ಆಕಾಶಕ್ಕೆ ಎಷ್ಟು ದೂರ? ” 
“ ಯಾವುದು ಹೆಚ್ಚು ಆಳವಾಗಿದೆ ? ಸಮುದ್ರವೋ ಅಥವಾ ಸಾಗರವೋ ? ” 

“ ಭೂಮಿ ದುಂಡಗಿದೆ ಎನ್ನುತ್ತಾರೆ, ಹಾಗಾದರೆ ಈ ಕಡೆಯಿಂದ ಉದ್ದನೆಯ ರಂಧ್ರ 
ಕೊರೆದುಕೊಂಡು ಹೋಗಿ ಆ ಕಡೆಯಲ್ಲಿ ಆಚೆ ಬರಬಹುದೆ ? ” 

ಇಂದು ಅವನು ಕುಣಿಯುತ್ತಾ ಅಂತೋನನನ್ನು ಹಿಂಬಾಲಿಸಿ ಕೇಳುತ್ತಾನೆ: 


VAAV 


“ ಯಾವುದು ಹೆಚ್ಚು ಶಕ್ತಿಯುಳ್ಳದ್ದು ? ಆನೆಯೋ 
ಅಥವಾ ತಿಮಿಂಗಿಲವೋ ? ಒಟ್ಟಿನಲ್ಲಿ ಅತಿ ಶಕ್ತಿವಂತರಾರು ? ” 

ಅಂತೋನ್ ಎಲ್ಲಿಗೋ ಹೋಗುವ ಆತುರದಲ್ಲಿದ್ದನು. 
ಹಿರಿಯನಾದ ಅವನಿಗೆ ಅನೇಕ ಕೆಲಸಗಳಿರುತ್ತವೆ. ಆದರೆ 
ಅಲ್ಯೂಷ ಬಿಡಬೇಕಲ್ಲ. 

“ ಹೇಳು, ಯಾರು ಅತಿ ಶಕ್ತಿವಂತರು ” ಅಂತ ಪಟ್ಟು 
ಹಿಡಿದ. 

“ನೋಡಲ್ಲಿ... ಅಲ್ಲಿ . ಕೇನು, ಭಾರ ಎತ್ತುವ ಯಂತ್ರ 

ಕಾಣುತ್ತಿದೆಯಾ ? ” ಎಂದು ಅಂತೋನ್ ತೋರಿಸುತ್ತಾನೆ. 
“ ಅದು ಎಂತಹ ಭಾರವನ್ನು ಎತ್ತುತ್ತದೆ ಗೊತ್ತಾ ? ಇಡೀ ರೈಲು ಡಬ್ಬಿಯನ್ನೇ ಎತ್ತುತ್ತದೆ. ಅದು 
ನಿನ್ನ ಆನೆ ತಿಮಿಂಗಿಲ ಎಲ್ಲವನ್ನೂ ರೆಕ್ಕೆಯನ್ನು ಎತ್ತುವಷ್ಟು ಸುಲಭವಾಗಿ ಎತ್ತುತ್ತದೆ. ” 

ಅಲ್ಯೂಷ ಇಂತಹ ಉತ್ತರವನ್ನು ನಿರೀಕ್ಷಿಸಿರಲಿಲ್ಲ. 

ಅವನು ಸ್ವಲ್ಪ ಯೋಚಿಸಿ, “ ಅಂತೋನ್, ಈ ಕ್ರೀನ್‌ಗಿಂತ ಶಕ್ತಿಯುತವಾದದ್ದು ಯಾವುದು ? ” 
ಎಂದು ಕೇಳಿದನು . 


“ ಅಲ್ಲಿ ನೋಡು, ರೈಲುಬಂಡಿ ಕಾಣುತ್ತಿದೆಯೆ ? ನೀಲಿ ಎಂಜಿನ್ ಮೇಲೆ ಕೆಂಪು ನಕ್ಷತ್ರವಿದೆ 
ನೋಡು 
, ಅದು 50 ವಾಗೀನುಗಳನ್ನು ಎಳೆಯಬಲ್ಲುದು. ಅವುಗಳ ತುಂಬ ಭಾರವನ್ನು ಹೇರಲಾಗಿದೆ. 
ಅಂದರೆ ಈ ಎಂಜಿನ್ ಭಾರ ಎತ್ತುವ ಯಂತ್ರಕ್ಕಿಂತ ಶಕ್ತಿಯುಳ್ಳದ್ದಾಗಿದೆ. ಏನಂತೀಯ ? ” 

ಅಲೋಷರೈಲುಬಂಡಿಯನ್ನು ನೋಡಿ 
, “ ಹೌದು, ನೀನು ಹೇಳುವುದು ನಿಜ ” ಎನ್ನುತ್ತಾನೆ. 
“ ಸರಿ , ಈ ಎಂಜಿನ್‌ಗಿಂತ ಹೆಚ್ಚು ಶಕ್ತಿಯುಳ್ಳದ್ದು ಯಾವುದು ? ” 

“ ಅಲ್ಲಿ ನೋಡು 
, ನೋಡಿದೆಯಾ? ಹಡಗಿಗೆ ಸರಕನ್ನು ತುಂಬುತ್ತಿದ್ದಾರೆ. ಅದು ಮರದ 
ದಿಮ್ಮಿಗಳು, ಹಲಗೆಗಳು, ದೊಡ್ಡ ಡಬ್ಬಗಳು, ಪೀಪಾಯಿಗಳು ಹಾಗೂ ಭಾರಿ ಪೆಟ್ಟಿಗೆಗಳನ್ನು 
ಸಮುದ್ರದ ಮೇಲೆ ಸಾಗಿಸುತ್ತದೆ. ಆ ಹಡಗಿನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆಯೆಂದರೆ , ಅದರಲ್ಲಿ 
ಇಂತಹ ಇಪ್ಪತ್ತೈದು ಅಥವಾ ಮೂವತ್ತು ರೈಲುಬಂಡಿಗಳುನುಗ್ಗಬಲ್ಲುವು. ಇವೆಲ್ಲವನ್ನು ಹೊತ್ತು 
ಅದು ಸಮುದ್ರದಲ್ಲಿ ಚಲಿಸುತ್ತದೆ ” ಎನ್ನುತ್ತಾನೆ ಅಂತೋನ್, 


೧೧೧೧ 


. 


. 


一 


claux合并 


ಅಲೋಷತುಸು ಹೊತ್ತು ಸುಮ್ಮನಿದ್ದು ನಂತರ, 
“ ಅಂತೋನ್, ಅದೆಲ್ಲ ಸರಿ , ಆದರೆ ಅತಿ ಶಕ್ತಿಯುಳ್ಳವರು , 
ಅತ್ಯಂತ ಬಲಶಾಲಿಗಳು ಯಾರು ? ” ಎಂದು ಕೇಳಿದನು. 

“ ನೀನು ಒಂದೇ ಪಟ್ಟು ಹಿಡಿದಿರುವೆ. ನೀನೇ ಏಕೆ 
* ಯೋಚಿಸಬಾರದು ? ” 
- ಅಲ್ಯೂಷ ಬಹಳ ಹೊತ್ತು ಯೋಚಿಸಿದನು . ಆದರೆ 

ತಲೆಗೆ ಏನೂ ಹೊಳೆಯಲಿಲ್ಲ . 
“ ಯಾರು ಅತ್ಯಂತ ಶಕ್ತಿವಂತರು ಹೇಳು ? ” ಮತ್ತೆ ಕೇಳುತ್ತಾನೆ ಅಲೋಷ 
, 
“ ಆ ಭಾರ ಎತ್ತುವ ಯಂತ್ರವನ್ನು ನಡೆಸುವವನು ಯಾರು ? ಅದನ್ನು ನಿಯಂತ್ರಿಸುವವನು 
ಯಾರು ? ” 

“ ಸರಿ , ಸರಿ , ಕ್ರೇನ್ ಚಾಲಕ.” 


CREEN 


. 


S2 


C 15022 


“ ಆ ಎಂಜಿನ್ನನ್ನು ಕಂಬಿಗಳ ಮೇಲೆ ಓಡಿಸಿ ಅದು ಭಾರ 
ಎಳೆಯುವಂತೆ ಮಾಡುವವನು ಯಾರು ? ” 

“ ಎಂಜಿನ್ ಡ್ರೈವರ್. ” 


11 . 


AAR 


Батуми . 

BATUMI. 


ಎಚ್ಚರಿಕೆ 
! 


ಗಾಜಿನ 
ವಸ್ತು 
. 


“ ಯಾರ ಸಹಾಯದಿಂದ ಹಡಗು ಸಮುದ್ರದಲ್ಲಿ 
ಚಲಿಸುತ್ತದೆ ? ” 

“ ಅದರ ಕ್ಯಾಪ್ಟನ್ ಹಾಗೂ ನಾ ವಿ ಕ ರ 
ಸಹಾಯದಿಂದ. ” 


KA 


ನು , ಎಂಜಿನ್ ಹಾಗೂ ಹಡಗು ಇವುಗಳನ್ನು ತಯಾರಿಸಿದವರು ಯಾರು ? ” 


> 4 


) 


) 


“ ಜನರು . ” 
“ ಅಂದರೆ, ಅತಿ ಶಕ್ತಿಯುಳ್ಳವರು ಯಾರು ? ” 
“ ಖಂಡಿತವಾಗಿಯೂ ಮಾನವರು . ” 


第二 


, 


0 


0 


0 


ಅನುವಾದ : ಉಮಾಪತಿ 


6. Cy08 
KTO CHEER : 


30 BE MEHABU 


P1213 


) ಕೆಜಿ 


1 - 5 


© ಕನ್ನಡ ಅನುವಾದ, ಪ್ರಗತಿ ಪ್ರಕಾಶನ , 1980 


ಸೋವಿಯತ್ ಒಕ್ಕೂಟದಲ್ಲಿ ಮುದ್ರಿತವಾದುದು . 


ಪ್ರಕಟಿ2513 


Q14 { 0 } 60 28 30. 


48030f002 


